ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಸೋಮವಾರ, ದಿನಾಂಕ : 28 ನೇ ಸೆಪ್ಟೆಂಬರ್‌, 2020 


ಕೇಂದ್ರ ಸರ್ಕಾರದ ಆತ್ಮ ನಿರ್ಭರ್‌ ಯೋಜನೆ ಕುರಿತು 


ಶ್ರೀ ಯು.ಬಿ. ವೆಂಕಟೇಶ್‌ (ನಾಮನಿರ್ದೇಶನ ಹೊಂದಿದವರು ):- 


881 (971) ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ಹಿಂದುಳಿದ ವರ್ಗಗಳ ಕಲ್ಮಾಣ ಸಚಿವರು 
ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಕೇಂದ್ರ ಸರ್ಕಾರದ ಆತ್ಮ ವಿರ್ಭರ್‌ ಯೋಜನೆಯಡಿ ರಾಜ್ಯಕ್ಕೆ ಲಭ್ಯವಾಗಿರುವ ಸೌಲಭ್ಯಗಳು 
ಯಾವುವು; (ವಿವರಗಳನ್ನು ನೀಡುವುದು) 


(ಆ) ಆತ್ಮ ನಿರ್ಭರ್‌ ಇಲ್ಲಿಯವರೆಗೆ ಯೋಜನೆಯಡಿ ಯಾವ ಯಾವ ಇಲಾಖೆಗೆ ಕೇಂದ್ರ ಸರ್ಕಾರ ಎಷ್ಟು; 
ಅನುದಾನ ಬಿಡುಗಡೆ ಮಾಡಿದೆ; (ಇಲಾಖಾವಾರು ಮಾಹಿತಿ ನೀಡುವುದು) 


(ಇ) ಆತ್ಮ ನಿರ್ಭರ್‌ ಘೋಷಣೆಯಡಿ ಇಲ್ಲಿಯವರೆಗೆ ಮಾಡಿರುವ ವೆಚ್ಚವೆಷ್ಟು? (ವಿವರಗಳನ್ನು 
ನೀಡುವುದು) 


